ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 127 

ಮಾನ್ಯ ಸದಸ್ಯರ ಹೆಸರು ಶ್ರೀ ನಸೀರ್‌ ಅಹ್ಮದ್‌ 

ಉತ್ತರಿಸಬೇಕಾದ ದಿನಾಂಕ 21.09.2020 

ಉತ್ತರಿಸಬೇಕಾದ ಸಚಿವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 

ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು 

ತ್ರ. ಸಂ ಪ್ರಶ್ನೆಗಳು ಉತ್ತರ 

ಅ) | ಕೋಲಾರ ಜಿಲ್ಲೆಯ ಶ್ರೀ ನರಸಿಂಹರಾಜ 
ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಚಿಕಿತ್ಸ 
ನೀಡಲು ವೈದ್ಯಕೀಯ ಸಲಕರಣೆಗಳ 
(ಮೂಲಭೂತ ಸೌಕರ್ಯ ಅವಶ್ಯಕತೆ ಬಂದಿರುವುದಿಲ್ಲ. 
ಇರುವುದು ಸರ್ಕಾರದ ಗಮನಕ್ಕ 
ಬಂದಿದೆಯೇ; 

ಆ) | ಇಂತಹ ವೈದ್ಯಕೀಯ ಸೌಲಭ್ಯಗಳಿಲ್ಲದೆ 
ರೋಗಿಗಳು ಪರದಾಡುತ್ತಿರುವುದು | ಇಲ್ಲ. 
ನಿಜವೇ; 

ಇ) |ಹಾಗಿದಲ್ಲಿ ಆಸ್ಪತ್ರಗೆ ಅಗತ್ಯವಿರುವ] ಆಸ್ಪತ್ರೆಗೆ ಅಗತ್ಯವಿರುವ ವೈದ್ಯಕೀಯ 
ವೈದ್ಯಕೀಯ ಸಲಕರಣೆಗಳನ್ನು | ಸಲಕರಣೆಗಳನ್ನು ಈಗಾಗಲೇ ಸರಬರಾಜು 
ಖರೀದಿಸಲು ಸರ್ಕಾರ ಯೋಚಿಸಿದೆಯೇ; | ಮಾಡಲಾಗಿದೆ. 

ಈ) |ಈ ಬಗ್ಗೆ ಸರ್ಕಾರ ಯಾವ | ಉದ್ಭವಿಸುವುದಿಲ್ಲ. 
ಕಾಲಮಿತಿಯಲ್ಲಿ ಕ್ರಮ ಕೈಗೊಳ್ಳಲಿದೆ? 

ಸಂಖ್ಯೆ: ಆಕುಕ 37 ಎಸ್‌.ಟಿ.ಕ್ಯೂ 2020 
Neo tU 
bb ಮುಲು) —— 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 
ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು 


